ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 


ಮಿ 


34 


ಶ್ರೀ ಪ್ರಕಾಶ ಕೆ. ರಾಥೋಡ್‌ 


ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
21-09-2020 


ಸಮಯದಿಂದ ಇದುವರೆಗೂ 
ಕಾರ್ಮಿಕ ಇಲಾಖೆಯಿಂದ ಆಟೋ 
ಚಾಲಕರುಗಳಿಗೆ ಮತ್ತು ಇತರರಿಗೆ 
ನೀಡಿರುವ ಹಣ ಎಷ್ಟು; 
ಅರ್ಜಿಗಳು ಬಂದಿವೆ: ಎಷ್ಟು ಬಾಕಿ 
ಇವೆ (ಸಂಪೂರ್ಣ ವಿವರ 
ನೀಡುವುದು)? 


_ 
ಎಷ್ಟು 


3 ಪಶ್ನೆ ಉತ್ತರ 
ಸಲ 
'ಅ) [ಕರೋನಾ ವೈರಸ್‌ ಪ್ರಾರಂಭವಾದ | ' ಕೋವಿಡ್‌ 9 ಲಾಕಡೌನ್‌ ಹಿನ್ನೆಲೆಯಲ್ಲಿ, ರಾಜ್ಯದಲ್ಲಿನ 


ಆಟೋರಿಕ್ಷಾ ಮತ್ತು ಟ್ಯಾಕ್ಸಿ ಚಾಲಕರು ತಮ್ಮ ಅದಾಯವನ್ನು 
ಕಳೆದುಕೊಂಡಿರುವುದರಿಂದ,. "ಆಟೋರಿಕ್ಷಾ ಮತ್ತು ಬ್ಯಾ ಚಾಲಕರಿಗೆ 
ಒಮ್ಮೆ ರೂ.5,000/-ಗಳ ಪರಿಹಾರ ಧನವನ್ನು ಘೋಷಿಸಲಾಗಿದ್ದು 
ಈ ಂಟರರಜಾಗಿ ಸೇವಾಸಿಂಧು ವೆಬ್‌ ಹೋಟಲ್‌ ಮೂಲಕ 
2,45,844 ಅರ್ಜಿಗಳು ಸ್ಥೀಕೃತವಾಗಿದ್ದು, ಇಲ್ಲಿಯವರೆಗೆ 2,15,155 
ಫಲಾನುಭವಿಗಳ ಖಾತೆಗೆ ರೂ.5000/-ಗಳಂತೆ ಪರಿಹಾರ ಧನವನ್ನು 
ಜಮೆ ಮಾಡಲಾಗಿದೆ. ಉಳಿದ ಅರ್ಜಿಗಳು ಪರಿಶೀಲನೆಯಲ್ಲಿರುತ್ತವೆ. 


ಕಾರ್ಮಿಕ ಇಲಾಖೆಯ ಅಧೀನದಲ್ಲಿರುವ ಈ ಕೆಳಗಿನ 2 
ಮಂಡಳಿಗಳ ವತಿಯಿಂದ ಕರೋನಾ ವೈರಸ್‌ ಸಮಯದಲ್ಲಿ 
ನಿರ್ಮಾಣ ಹಾಗೂ ಇತರೆ ಕಾರ್ಮಿಕರಿಗೆ ಸಂಬಂಧಿಸಿದಂತೆ ಈ 
ಕೆಳಗಿನಂತೆ ಕ್ರಮ ಕೈಗೊಳ್ಳಲಾಗಿರುತ್ತದೆ. 


1. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 
ಮಂಡಳಿ 
ಕೊರೋನ ವೈರಸ್‌ ಪ್ರಾರಂಭವಾದ ಸಮಯದಿಂದ 
ರಾಜ್ಯದಲ್ಲಿ Sd ಕಟ್ಟಡ ಕಾರ್ಮಿಕರಿಗೆ ತಲಾ 
ರೂ.5,000/- ಗಳ ಪರಿಹಾರವನ್ನು ಸರ್ಕಾರ ಘೋಷಣೆ 
ಮಾಡಿರುತ್ತದೆ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ 
ಕಾರ್ಮಿಕರ ಮಂಡಳಿಯಲ್ಲಿ  ನೋಂದಾಯಿತರಾದ ಕಟಡ 
ಕಾರ್ಮಿಕರ 


ಪೈಕಿ ದಿನಾಂಕ30-06-2020 ರವರೆಗೆ 16.48.13] 
ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯವನ್ನು 
ನೀಡಲಾಗಿದೆ. ಜಿಲ್ಲಾವಾರು ವಿವರವನ್ನು ಅನುಬಂಧ-1 ರಲ್ಲಿ 
ನೀಡಲಾಗಿದೆ. 


ಉಳಿದಂತೆ 5,29,588 ನೋಂದಾಯಿತ ಕಟ್ಟಡ 
ಕಾರ್ಮಿಕರು ಅಗತ್ಯ ದಾಖಲೆಗಳನ್ನು ಸಲ್ಲಿಸದಿರುವುದು ಹಾಗೂ 
ಇನ್ನಿತರೆ ತಾಂತ್ರಿಕ  ನನಗಳಿದದನಗ "ರೂ.5,000/- ಮಂಜೂರು 
ಮಾಡುವ ಪ್ರಕಿಯೆಯು ಬಾಕಿಯಿರುತ್ತದೆ. 


2. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ 
ಮಂಡಳಿ 
ಕ್ರೌರಿಕ ಹಾಗೂ ಅಗಸ ವೃತ್ತಿಯಲ್ಲಿ ತೊಡಗಿರುವ ಅಸಂಘಟಿತ 
ವಲಯದ ಕಾರ್ಮಿಕರಿಗೆ ತಲಾ ರೂ.5,000/-ಗಳ ಒಂದು ಬಾರಿಯ 
ನೆರವನ್ನು ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ 
ಭದ್ರತಾ ಮಂಡಳಿಯ ' ಮೂಲಕ ಪಾವತಿಸಲಾಗುತ್ತಿದೆ. 


ಅಗಸೆ ವೃತ್ತಿ ನಿರ್ವಹಿಸುತ್ತಿರುವ 74782 ಮತ್ತು ಹೆರಿಕ ವೃತ್ತಿ 
ನಿರ್ವಹಿಸುತ್ತಿರುವ 66,820 ಅರ್ಜಿದಾರರು ಸೇರಿದಂತೆ ಒಟ್ಟು 
1,41,602 ಅರ್ಜಿಗಳನ್ನು ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕವಾದ 
15-08-2020 ರವರೆಗೆ ಸ್ಟೀಕರಿಸಲಾಗಿದೆ. 


ಫಲಾನುಭವಿಗಳಿಂದ ಸ್ಲೀಕೃತವಾದ ಅರ್ಜಿಗಳಲ್ಲಿ ಈವರೆಗೆ 
1,14,388 ಅರ್ಜಿದಾರರಿಗೆ ತಲಾ ರೂ.5,000/-ಗಳಂತೆ ಒಟ್ಟು 
ರೂ.57.19 ಕೋಟಿ ಮೊತ್ತವನ್ನು ಅರ್ಹ ಫಲಾನುಭವಿಗಳ ಬ್ಯಾಂಕ್‌ 
ಖಾತೆಗೆ ಡಿ.ಬಿ. ಟಿ ಮೂಲಕ ವರ್ಗಾಯಿಸಲಾಗಿದೆ. 


ಯೋಜನೆಯ ಷರತ್ತುಗಳನ್ನು ಪೂರ್ಣಗೊಳಿಸದ 1924 
ಅರ್ಜಿಗಳನ್ನು ತಿರಸ್ಕರಿಸಲಾಗಿದ್ದು, ತಾಂತ್ರಿಕ ಕಾರಣಗಳು ಸೇರಿದಂತೆ 
ಷರತ್ತುಗಳನ್ನು ಪೂರೈಸದ ಹಾಗೂ ಕ್ರಮಬದ್ಧವಲ್ಲದ 25,290 
ಅರ್ಜಿಗಳ ಮರು ಪರಿಶೀಲನೆ ನಡೆಸಲಾಗುತ್ತಿದ್ದು, ಅರ್ಹ 
ಫಲಾನುಭವಿಗಳು ಕಂಡು ಬಂದಲ್ಲಿ ನೆರವಿನ ಮೊತ್ತವನ್ನು 
ಪಾವತಿಸಲು ಕ್ರಮಕ್ಕೆಗೊಳ್ಳಲಾಗುವುದು. 


ಆ) 


ಕಾರ್ಮಿಕ ಇಲಾಖೆಯಿಂದ ಯಾವ 
ಯಾವ ಯೋಜನೆಗಳಿಗೆ ಧನ 
ಸಹಾಯ ಮಾಡಲಾಗಿದೆ: (ವಿವರ 
ನೀಡುವುದು) 


ಧನಾ ಇಲಾಖೆ ಅಧೀನದಲ್ಲಿ ಬಕುವ' ಮಂಡಳಿಗಳ 
ಮೂಲಕ ವಿವಿಧ ಕ್ಷೇತಗಳಲ್ಲಿ ದುಡಿಯುತ್ತಿರುವ ಕಾರ್ಮಿಕರ 
ಸಾಮಾಜಿಕ ಹಾಗೂ ಆರ್ಥಿಕ ಬಲವರ್ಧನೆಯ ದೃಷ್ಟಿಯಿಂದ 
ಹಲವಾರು ಯೋಜನೆಗಳನ್ನು ರೂಪಿಸಿ ಜಾರಿಗೊಳಿಸಲಾಗುತ್ತಿದ್ದು, 
ವಿವರಗಳು ಈ ಕೆಳಕಂಡಂತೆ ಇರುತ್ತವೆ. 


1] ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 
ಮಂಡಳಿ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ 
ಕಾರ್ಮಿಕರಿಗೆ ವಿವಿಧ ಕಲ್ಯಾಣ ಮತ್ತು ಸಾಮಾಜಿಕ ಭದತಾ 
ಸೌಲಭ್ಯಗಳನ್ನು ಒದಗಿಸುತ್ತಿದ್ದು, ಅವುಗಳ ವಿವರಗಳನ್ನು ಅನುಬಂಧ- 
2 ರಲ್ಲಿ ನೀಡಿದೆ. 


ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 
ಮಂಡಳಿಯು ನಿರ್ಮಾಣ ಕಾಮಗಾರಿಗಳಿಂದ ಸಂಗ್ರಹಿಸುವ ಸುಂಕ 
ಮೊತ್ತದಿಂದ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಯೋಜನೆಗಳನ್ನು 
ಅನುಷ್ಠಾನಗೊಳಿಸುತ್ತಿದೆ. ಈ ಯೋಜನೆಗಳಡಿ ಸಹಾಯಧನ 
ವಿತರಿಸಿರುವ ವಿವರವನ್ನು ಅನುಬಂಧ-3 ರಲ್ಲಿ ನೀಡಿದೆ. 


2] ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದತಾ 
ಮಂಡಳಿ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಾಮಾಜಿಕ ಹಾಗೂ 
ಆರ್ಥಿಕ ಭದತೆ ಒದಗಿಸುವ ಈ ಕೆಳಕಂಡ ಯೋಜನೆಗಳನ್ನು 
ಜಾರಿಗೊಳಿಸಲಾಗುತಿದೆ. ರಾಜ್ಯ ಸರ್ಕಾರವು ನೀಡುವ ಅನುದಾನವನ್ನು 
ಬಳಸಿಕೊಂಡು ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದತಾ 
ಮಂಡಳಿಯು ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ. 


(1) ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ 
ಪರಿಹಾರ ಯೋಜನೆ:- ಖಾಸಗಿ ವಾಣಿಜ್ಯ ಸಾರಿಗೆ ವಾಹನ 
ಚಾಲಕರಿಗೆ ಸಂಬಂಧಪಟ್ಟಂತೆ ಈ ಯೋಜನೆಯಡಿ ಈ 
ಕೆಳಕಂಡ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. 


(ಅ) ಅಪಘಾತ ಪರಿಹಾರ:-  ಅಪಘಾತದಿಂದಾದ ಮರಣ 
ಪ್ರಕರಣಗಳಲ್ಲಿ ರೂ ಲಕ್ಷ ಪರಿಹಾರ, ಸಂಪೂರ್ಣ ಶಾಶ್ವತ 
ದುರ್ಬಲತೆ ಪ್ರಕರಣಗಳಲ್ಲಿ ರೂ.2 ಲಕ್ಷ ಪರಿಹಾರ ಮತ್ತು 
ಒಳರೋಗಿಯಾಗಿ ಪಡೆದಲ್ಲಿ ರೂ.1 ಲಕ್ಷದವರೆಗೂ ಚಿಕಿತ್ಸಾ 
ವೆಚ್ಚದ ಮರುಪಾವ ಡಲಾಗುವುದು. 


ಮ ¥ | 


9 
[oe 
PICS 


ಯೋಜನೆ `'ಪಾರಂಭೆವಾದಾಗಿನಿಂದ್‌ ಈವರೆಗೆ 877 ಅಪಘಾತ 
ಪ್ರಕರಣಗಳಲ್ಲಿ ರೂ.18,66,12,620/- ಗಳ ಪರಿಹಾರ ವಿತರಿಸಲಾಗಿದೆ. 


(ಆ) ತೈಕ್ಷಣಿಕ ಧನ ಸಹಾಯ:- ಅಪಘಾತದ ಕಾರಣ ನಿಧನರಾದ 
ಅಥವಾ ಸಂಪೂರ್ಣ ಶಾಶ್ವತ ದುರ್ಬಲತೆ ಹೊಂದಿದ 
ಫಲಾನುಭವಿಗಳ ಇಬ್ಬರು ಮಕ್ಕಳಿಗೆ ಪದವಿ ಪೂರ್ವ 
ವ್ಯಾಸಂಗದವರೆಗೆ ವಾರ್ಷಿಕ 10,000/- ರೂ.ಗಳ ಶೈಕ್ಷಣಿಕ 
ಸಹಾಯಧನ ನೀಡಲಾಗುತ್ತಿದೆ. 


ಈವರೆಗೆ 321 ವಿದ್ಯಾರ್ಥಿಗಳಿಗೆ ವಾರ್ಷಿಕ ತಲಾ. ರೂ.10.000 
ಗಳಂತೆ ಒಟ್ಟು ರೂ.321,00,000/-ಗಳ ಶೈಕ್ಷಣಿಕ ಸಹಾಯ ಧನ 
ವಿತರಿಸಲಾಗಿದೆ. 
(ಇ) ಶ್ರಮ ಸಮ್ಮಾನ ಪ್ರಶಸ್ತಿ : 


> 


> ಪ್ರತಿ ವರ್ಷ ಮಾರ್ಚ್‌ 01 ರಂದು ರಾಜ್ಯದ ಎಲ್ಲಾ ಜಿಲ್ಲಾ 
ಕೇಂದ್ರಗಳಲ್ಲಿ ಕಾರ್ಮಿಕ ಸಮ್ಮಾನ ದಿನಾಚರಣೆ ಆಚರಿಸಿ, 
ಉತ್ತಮ ಹಾಗೂ ಸುರಕ್ಷತಾ ಚಾಲನೆ ಮಾಡಿದ ತ್ರಿಚಕ್ರ 
ಹಾಗೂ ನಾಲ್ಕು ಚಕ್ರದ ವಾಹನ ಚಾಲಕರಿಗೆ ಪ್ರತಿ ಜಿಲ್ಲೆಗೆ 
ಪ್ರತ್ಯೇಕವಾಗಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಪ್ರಶಸ್ತಿ 
ಮತ್ತು 8 ವಿಶೇಷ ಪುರಸ್ವಾರ ಪ್ರಶಸ್ತಿಗಳು ಸೇರಿ ಒಟ್ಟು 
ರಾಜ್ಯಾದ್ಯಂತ 660 ಚಾಲಕರಿಗೆ “ಶ್ರಮ ಸಮ್ಮಾನ ಪ್ರಶಸಿ” 
ನೀಡಿ ಗೌರವಿಸಲಾಗುತ್ತಿದೆ. 
» ಪ್ರಥಮ ಪ್ರಶಸ್ತಿಯು ರೂ. 15,000 ಗಳ ಮೌಲ್ಯದ ಚಿನ್ನದ 
ಪದಕ, ದ್ವಿತೀಯ ಪ್ರಶಸಿಯು ರೂ.10,000 ದ ಮೌಲ್ಯದ 
ಬೆಳ್ಳಿ ಪದಕ ಹಾಗೂ ತೃತೀಯ ಪ್ರಶಸ್ತಿಯು ರೂ.8,000 ದ 
ಮೌಲ್ಯದ ಬೆಳ್ಳಿ ಪದಕ ಹೊಂದಿದ್ದು, ವಿಶೇಷ ಪುರಸ್ಕಾರವು 
ರೂ.1000/-ಗಳ ನಗದು ಬಹುಮಾನ ಹಾಗೂ ಪ್ರಶಂಸಾ 
ಪತ್ರವನ್ನು ಹೊಂದಿರುತ್ತದೆ. 
(ಈ) ಅಪಘಾತ ಜೀವ ರಕ್ಷಕ: ಅಪಘಾತಕ್ಕೊಳಗಾದ 
ಗಾಯಾಳುಗಳನ್ನು ರಕ್ಷಿಸುವ ಸ್ವಯಂಸೇವಕರನ್ನು ಸೃಷ್ಟಿಸುವ 
ಉದ್ದೇಶದಿಂದ ಅಪಘಾತ ಜೀವರಕ್ಷಕ ಕಾರ್ಯಕ್ರಮದಡಿ ಚಾಲಕರಿಗೆ 
ಪ್ರಥಮ ಚಿಕಿತ್ಪಾ ತರಬೇತಿಯನ್ನು ನೀಡಲಾಗುತ್ತಿದೆ. 


ಈವರೆಗೆ ಒಟ್ಟು 38,569 ಚಾಲಕರಿಗೆ ಪ್ರಥಮ ಚಿಕಿತ್ಸಾ 
ತರಬೇತಿ ನೀಡಿ ಅಪಘಾತ ಜೀವರಕ್ಷಕರನ್ನಾಗಿ ಸಜ್ಜುಗೊಳಿಸಿದೆ. 
ಇದಕ್ಕಾಗಿ ಸರ್ಕಾರವು ಒಟ್ಟು ರೂ.4.69 ಕೋಟಿಗಳನ್ನು ಖರ್ಚು 
ಮಾಡಿರುತ್ತದೆ. 


(2) ಅಂಬೇಡ್ಕರ್‌ ಕಾರ್ಮಿಕ ಸಹಾಯ ಹಸ್ತ ಯೋಜನೆ:- 


(ಅ) "ಸ್ಮಾರ್ಟ್‌ ಕಾರ್ಡ್‌”:- ಯೋಜನೆಯಡಿ ಅಸಂಘಟಿತ ವಲಯದ 
ಕಾರ್ಮಿಕ ವರ್ಗಗಳಾದ “ಹಮಾಲರು, ಮನೆಗೆಲಸದವರು, ಚಿಂದಿ 
ಆಯುವವರು, ಟೈಲರ್ಸ್‌, ಮೆಕ್ಕಾನಿಕ್‌, ಅಗಸರು. ಅಕ್ಕಸಾಲಿಗರು, 
ಕಮ್ಮಾರರು, ಕುಂಬಾರರು, ಕ್ಲೌರಿಕರು ಹಾಗೂ ಮಂಡಕ್ಕಿ ಭಟ್ಟಿ 
ಕಾರ್ಮಿಕ”ರನ್ನು ನೋಂದಾಯಿಸಿ ಸ್ಮಾರ್ಟ್‌ ಕಾರ್ಡ್‌ 
ವಿತರಿಸಲಾಗುತ್ತಿದೆ. ಇದಕ್ಕಾಗಿ ಸರ್ಕಾರವು ಒಟ್ಟು ರೂ.1.03 
ಕೋಟಿಗಳನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿದೆ. 


> ಪ್ರತಿ ವರ್ಷ ಮಾರ್ಚ್‌ 01 ರಂದು ರಾಜ್ಯದ ಎಲ್ಲಾ ಜಿಲ್ಲಾ 
ಕೇಂದಗಳಲ್ಲಿ ಕಾರ್ಮಿಕ ಸಮ್ಮಾನ ದಿನಾಚರಣೆ ಆಚರಿಸಿ, 
ಅಸಂಘಟಿತ ವಲಯದ ಕಾರ್ಮಿಕ ವರ್ಗಗಳಾದ “ಹಮಾಲರು, 
ಮನೆಗೆಲಸದವರು, ಚಿಂದಿ ಆಯುವವರು, ಟೈಲರ್ಸ್‌, ಮೆಕ್ಕಾನಿಕ್‌, 
ಅಗಸರು, ಅಕ್ಕಸಾಲಿಗರು, ಕಮ್ಮಾರರು, ಕುಂಬಾರರು, ಕೌರಿಕರು 
ಹಾಗೂ ಭಟ್ಟಿ ಕಾರ್ಮಿಕ” ವಲಯಗಳಲ್ಲಿ ವಿಶೇಷ ಸಾಧನೆ 
ಮಾಡಿದ ಕಾರ್ಮಿಕರನ್ನು ಗುರುತಿಸಿ, ಪ್ರತಿಯೊಂದು ಜಿಲ್ಲೆಗೆ 
ಪ್ರತಿಯೊಂದು ವಲಯಕ್ಕೆ ಪ್ರಥಮ, ದ್ವಿಶೀಯ ಹಾಗೂ ತೃತೀಯ 
ಪ್ರಶಸ್ತಿ ಮತ್ತು 8 ವಿಶೇಷ ಪುರಸ್ಕಾರ ಪ್ರಶಸ್ತಿಗಳು ಸೇರಿ ಒಟ್ಟು 
3630 ಕಾರ್ಮಿಕರಿಗೆ “ಶ್ರಮ ಸಮ್ಮಾನ ಪ್ರಶಸಿ” ನೀಡಿ 
ಗೌರವಿಸಲಾಗುತ್ತಿದೆ. 

> ಪ್ರಥಮ ಪ್ರಶಸ್ತಿಯು ರೂ.15,000 ಗಳ ಮೌಲ್ಯದ ಚಿನ್ನದ ಪದಕ, 
ದ್ವಿತೀಯ ಪ್ರಶಸ್ತಿಯು ರೂ.10,000 ದ ಮೌಲ್ಯದ ಬೆಳ್ಳಿ ಪದಕ 
ಹಾಗೂ ತೃತೀಯ ಪ್ರಶಸ್ತಿಯು ರೂ.8,000ದ ಮೌಲ್ಯದ ಬೆಳ್ಳಿ 
ಪದಕ ಹೊಂದಿದ್ದು, ವಿಶೇಷ ಪುರಸ್ಕಾರವು ರೂ.1000/-ಗಳ 
ನಗದು ಬಹುಮಾನ ಹಾಗೂ ಪ್ರಶಂಸಾ ಪತ್ರವನ್ನು 
ಹೊಂದಿರುತ್ತದೆ. 


(ಇ) ಕಾರ್ಮಿಕ ಸೇವಾ ಕೇಂದ್ರ :- 

> ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಕಾಯ್ದೆ 2008ರ 
ಕಲಂ 9ರನ್ನ್ವಯ ಫಲಾನುಭವಿಗಳಲ್ಲಿ ಅಸಂಘಟಿತ ಕಾರ್ಮಿಕರಿಗೆ 
ಲಭ್ಯವಿರುವ ಎಲ್ಲಾ ಯೋಜನೆಗಳ ಕುರಿತು ಮಾಹಿತಿ ನೀಡಲು, 
ಯೋಜನೆಗಳ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಅವಶ್ಯಕವಿರುವ 
ದಾಖಲಾತಿಗಳನ್ನು ಸಿದಪಡಿಸಲು ಹಾಗೂ ನಿಗಧಿಪಡಿಸಿದ ಅರ್ಜಿ 
ನಮೂನೆಗಳನ್ನು ಭರ್ತಿ ಮಾಡಿ ಸಂಬಂಧಪಟ್ಟವರಿಗೆ 
ರವಾನಿಸಲು ಸಹಾಯವಾಗುವಂತೆ ಪ್ರತಿ ತಾಲ್ಲೂಕಿಗೆ ಒಂದರಂತೆ 
ರಾಜ್ಯದ ಎಲ್ಲಾ 175 ತಾಲ್ಲೂಕುಗಳಲ್ಲಿ ಕಾರ್ಮಿಕ ಸೇವಾ 
ಕೇಂದ್ರಗಳನ್ನು ಹಾಗೂ ಬೆಂಗಳೂರು ವ್ಯಾಪ್ತಿಯಲ್ಲಿ 6 ಕಾರ್ಮಿಕ 
ಸೇವಾ ಕೇಂದ್ರಗಳು ಸೇರಿ ಒಟ್ಟು 181 ಕಾರ್ಮಿಕ ಸೇವಾ 
ಕೇಂದಗಳನ್ನು ತೆರೆಯಲು ತೀರ್ಮಾನಿಸಲಾಗಿದ್ದು, ಈಗಾಗಲೇ 
159 ತಾಲ್ಲೂಕುಗಳಲ್ಲಿ ಕಾರ್ಮಿಕ ಸೇವಾ ಕೇಂದ್ರಗಳನ್ನು 
ಸ್ಥಾಪಿಸಲಾಗಿದೆ. 


ಕಾರ್ಮಿಕ ಇಲಾಖೆ ಹಾಗೂ ಅದರ ಅಧೀನದಲ್ಲಿ ಬರುವ 
ಮಂಡಳಿಗಳು ಅನುಷ್ಠಾನಗೊಳಿಸುತ್ತಿರುವ ಯೋಜನೆಗಳ ಕುರಿತು 
ಮಾಹಿತಿ, ಸಹಾಯ ಹಾಗೂ ಸೌಲಭ್ಯಗಳನ್ನು ಸದರಿ ಸೇವಾ 
ಕೇಂದ್ರಗಳಲ್ಲಿ ಕಾರ್ಮಿಕ ಬಂಧುಗಳ ಮೂಲಕ ಪಡೆಯಲು ವ್ಯವಸ್ಥೆ 
ಕೆಲ್ರಿಸಲಾಗಿದೆ. 


ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ಈ ಮಂಡಳಿಗೆ ವಂತಿಗೆ 
ಪಾವತಿ ಮಾಡುವ ವಿವಿಧ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ 
ಸಂಘಟಿತ ಕಾರ್ಮಿಕರು ಮತ್ತು ಅವರ ಕುಟುಂಬದ ಅವಲಂಬಿತರಿಗೆ 
ಕಾರ್ಮಿಕ ಕಲ್ಯಾಣ ಯೋಜನೆಯಡಿ ವಿವಿಧ ಸೌಲಭ್ಯ ನೀಡಲಾಗುತ್ತಿದೆ. 
ಈ ಯೋಜನೆಗಳ ಅನುಷ್ಠಾನಕ್ಕಾಗಿ ರಾಜ್ಯ ಸರ್ಕಾರವು ರೂ. 17.18 
ಕೋಟಿಗಳನ್ನು ಒದಗಿಸಿರುತ್ತದೆ. 


ಮಂಡಳಿಯಿಂದ ನೀಡಲಾಗುವ ಸೌಲಭ್ಯಗಳು ಹಾಗೂ 2019- 
20ನೇ ಸಾಲಿನಲ್ಲಿ ನೀಡಿರುವ ಕಲ್ಯಾಣ ಯೋಜನೆಗಳ ವಿವರಗಳನ್ನು 
ಅನುಬಂಧ-4(ಎ) ಮತ್ತು 4(ಬಿ) ರಲ್ಲಿ ಲಗತ್ತಿಸಿದೆ. 


ಇ) 


ಅಸಂಘಟಿತ ಕಾರ್ಮಿಕರಿಗೆ ಜಾರಿಗೆ | 


ತಂದಿರುವ ಪಿಂಚಣಿ ಯೋಜನೆ 
ಜಾರಿಯಲ್ಲಿದೆಯೇ: ಅಸಂಘಟಿತ 
ಸಾರಿಗೆ ನೌಕರರಿಗೆ ಈ ಯೋಜನೆ 
ಅನ್ವಯಿಸುವುದಿಲ್ಲವೇ: ಪಿಂಚಣಿ 
ಯೋಜನೆ ಅನಯ 


ನೋಂದಾಯಿತ ಕಾರ್ಮಿಕರ ಸಂಖ್ಯೆ 
ಎಷ್ಟು? (ವಿವರ ನೀಡುವುದು) 


208ನೇ ಸಾಲಿನಲ್ಲಿ ಕರ್ನಾಟಕ ಅಸಂಘಟಿತ ಕಾರ್ಮಿಕರ 
ಸಾಮಾಜಿಕ ಭದಕಾ ಮಂಡಳಿಯ ಮೂಲಕ ಅಸಂಘಟಿತ 
ಕಾರ್ಮಿಕರಿಗೆ ವಂತಿಕೆ ಆಧಾರಿತ ಪಿಂಚಣಿ ಯೋಜನೆಯನ್ನು ಜಾರಿಗೆ 
ತರಲು ಉದ್ದೇಶಿಸಲಾಗಿತ್ತು ಆದರೆ, ಕೇಂದ್ರ ಸರ್ಕಾರವು ಅಸಂಘಟಿತ 
ಕಾರ್ಮಿಕರು 60 ವರ್ಷ ಪೂರೈಸಿದ ನಂತರ ಮಾಸಿಕ ನಿಶ್ಚಿತ 
ರೂ.3000/- ಪಿಂಚಣಿ ಒದಗಿಸುವ “ಪ್ರಧಾನ ಮಂತ್ರಿ ಶ್ರಮಯೋಗಿ 


ಮಾನ್‌ಧನ್‌ ಯೋಜನೆಯನ್ನು” ಜಾರಿಗೆ ತಂದ ಹಿನ್ನೆಲೆಯಲ್ಲಿ 
ಮಂಡಳಿಯು ಉದ್ದೇಶಿಸಲಾದ ಪಿಂಚಣಿ ಯೋಜನೆಯನ್ನು 
ಕೈಬಿಡಲಾಗಿದೆ. 


ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್‌ಧನ್‌ ಯೋಜನೆಯು 
(ಪಿಎಂ-ಎಸ್‌ವೈಎಂ) ಅಸಂಘಟಿತ ಖಾಸಗಿ ವಾಣಿಜ್ಯ ಸಾರಿಗೆ 
ನೌಕರರಿಗೂ ಸಹ ಅನ್ನಯವಾಗಲಿದೆ. ಈ ಯೋಜನೆಯಡಿ ರಾಜ್ಯದಲ್ಲಿ 
ಇಲ್ಲಿಯವರೆಗೆ ಒಟ್ಟು 95507 ಫಲಾನುಭವಿಗಳನ್ನು 


ನೋಂದಾಯಿಸಲಾಗಿದೆ. ಜಿಲ್ಲಾವಾರು ವಿವರಗಳನ್ನು ಅನುಬಂಧ-5 


ರಲ್ಲಿ ಲಗತ್ತಿಸಿದೆ. 


ಟಿಡಿ 73 ಟಿಡಿಕ್ಕೂ 2020 


ಮಮ್‌್‌ 
(ಲಕ್ಷಣ ಸಂಗಪ್ಪ ಸವದಿ) 
ಬಕ್ರ () 
ಉಪ ಮುಖ್ಯಮಂತಿಗಳು ಹಾಗೂ 
ಸಾರಿಗೆ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಪ್ರಕಾಶ್‌ ರಾಥೋಡ್‌ (ನಾಮ ನಿರ್ದೇಶನ ಹೊಂದಿದವರು) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖೆ: 34ಕ್ಕೆ 


ಅನುಬಂಧ 


ಕೋವಿಡ್‌-19 ಕಾರಣದಿಂದ ಆರ್ಥಿಕ ಸಂಕಷ್ಟಕ್ಕೊಳಗಾದ ಮಂಡಳಿಯ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ದಿನಾಂಕ: 
09-09-2020ರವರೆಗೆ ರೂ. 5000/-ಗಳ ಸಹಾಯಧನ ಪಾವತಿಸಿದ ಜಿಲ್ಲಾವಾರು ವಿವರಗಳು. 


'ಯಿಃ ಟಿ ಕಾ 
ಕ್ರಸಂ ಜಿಲ್ಲೆ whack Seed ನಟ ಟು 
ಪಾವತಿಸಿದ ಫಲಾನುಭವಿಗಳ ಸಂಖ್ಯೆ | ನೌವತಿಸಿದ ಫಲಾನುಭವಿಗಳ ಸಂಖ್ಯೆ | ಭವಿಗಳ ಸಂಖ್ಯೆ 
i ಬಾಗಲಕೋಟೆ 15579 3393 10555 
2 ಬೆಳಗಾವಿ 41674 11281 17026 
3 ಬಸ್ಳಾಧಿ 45372 4036 33433 
4 ಬೆಂಗಳೂರು 36357 5378 42032 
5 ಬೀದರ 43651 5117 22846 
6 ವಿಜಯಪುರ 17613 3773 24239 
7 ಚಾಮರಾಜನಗರ 40290 1117 13252 
8 ಚಿಕ್ಕಬಳ್ಳಾಪುರ 15980 1031 6735 
2 19550 9040 6139 
Fife y 60049 3927 14556 
1} ಭ್‌ ” 58869 3194 22245 
12 [a 11999 5102 6748 
13 ಹಾಸನ 54320 3401 15182 
14 ಹಾವೇರಿ 13247 11138 19991 
15 ಧಾರವಾಡ 48299 7813 20973 
16 ಕಲಬುರಗಿ 40707 6335 37875 
17 ಉತ್ತರ ಕನ್ನಡ 47485 13792 17664 
18 ಕೋಲಾರ 44575 726 21288 
19 ಕೊಪ್ಪಳ 65794 5757 5348 
20 ಕೊಡಗು 951 468 1443 
21 ಮಂಡ್ಯ 24824 1643 14622 
22 ದಕ್ಷಿಣ ಕನ್ನಡ 35657 7593 13132 
23 ಮೈಸೂರು 34030 2852 28120 
24 ರಾಯಚೂರು 38789 2080 13279 
25 ರಾಮನಗರ 9638 1059 18393 
26 ಶಿವಮೊಗ್ಗ 92815 7055 13569 
27 ತುಮಕೂರು 23338 2317 15527 
28 ಉಡುಪಿ 17430 7409 7759 
29 ಯಾದಗಿರಿ 15774 4269 7708 
ಒಟ್ಟು 10,14,656 142096 491679 
ಒಟ್ಟುನಾಮಿನಾರು 16,48,431 
ಒಟ್ಟು ವಿತರಿಸಿದ ಮೊತ್ತ 824,21,55,000 
“ದಾ ವ ree 
ರ್‌ ಇಲಾಖೆ 


ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಪ್ರಕಾಶ್‌ ರಾಥೋಡ್‌ (ನಾಮ ನಿರ್ದೇಶನ ಹೊಂದಿದವರು) ಇವರ ಚುಕ್ಕೆ 
ಗುರುತಿಲ್ಲದ ಪ್ಲೆ ಸಂಖ್ಯೆ; 34ಕ್ಕೆ 


ಅನುಬಂಧ-೦2 


ಕನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳವತಿಯುಂದ ಫಲಾನುಭವಿಗಳಗೆ ಸಿಗುವ ಸೌಲಭ್ಯಗಳು 


. ಪಿಂಚಣಿ ಸೌಲಭ್ಯ: ಮೂರು ವರ್ಷ ಸದಸ್ಯತ್ವದೊಂದಿಗೆ 6೦ ವರ್ಷ ಪೂರೈಸಿದ ಫಲಾನುಭವಿಗೆ ಮಾಸಿಕ ರೂ.2,೦೦೦/- 

2. ಕುಟುಂಬ ಪಿಂಚಣಿ ಸೌಲಭ್ಯ; ಮೃತ ಪಿಂಚಣಿದಾರರ ಪತಿ / ಪತ್ನಿ ಮಾಸಿಕ ರೂ.100೦/- 

3. ದುರ್ಬಲತೆ ಪಿಂಚಣಿ: ನೋಂದಾಯುತ ಫಲಾನುಭವಿಯು ಖಾಲಯುಲೆಗಳಂದ ಅಥವಾ ಕಟ್ಟಡ ಕಾಮಗಾರಿಗಳ ಅಪಘಾತದಿಂದ 
ಶಾಶ್ವತ/ಭಾಗಶಃ ಅಂಗವಿಕಲತೆ ಹೊಂದಿದ್ದರೆ ಮಾಸಿಕ ರೂ.2,೦೦೦/- ಪಿಂಚಣಿ ಹಾಗೂ ಶೇಕಡವಾರು ದುರ್ಬಲತೆಯನ್ನಾಧರಿಸಿ 
ರೂ.2,೦೦,೦೦೦/- ದವರೆಗೆ ಅನುಗ್ರಹ ರಾಶಿ ಸಹಾಯಧನ. 

4. ಕನ್ನುಡಕೆ, ಶ್ರವಣಯಂತ್ರ, ಕೃತಕ ಕೈಕಾಲು ಮತ್ತು ಗಾಅ ಕುರ್ಚ ಟ್ಟಿ ಫನಿಂಗ್‌-ಕಮ್‌-ಟೂಲ್‌ಕಿಟ್‌ ಸೌಲಭ್ಯ (ಶ್ರಮ ಸಾಮರ್ಥ್ಯ) : 
ರೂ.3೦,೦೦೦/- ವರೆಗೆ 

5. ಶ್ರಮ ಸಂಸಾರ ಸಾಮರ್ಥ್ಯ ತರಬೇತಿ ಸೌಲಭ್ಯ: ನೋಂದಾಯುತ ಫಲಾನುಭವಿಯ ಅವಲಂಭತರಿಗೆ 
ವಸತಿ ಸೌಲಭ್ಯ (ಕಾರ್ಮಿಕ ಗೃಹ ಭಾಗ್ಯ): ರೂ.2,೦೦,೦೦೦/- ದವರೆಗೆ ಮುಂಗಡ ಸೌಲಭ್ಯ 
ಹೆರಿಗೆ ಸೌಲಭ್ಯ (ತಾಲ ಲಕ್ಷ್ಮೀ ಬಾಂಡ್‌): ಮಹಿಳಾ ಫಲಾನುಭವಿಯ ಮೊದಲ ಎರಡು ಮಕ್ಕಳಗೆ ಹೆಣ್ಣು ಮಗುವಿನ ಜನನಕ್ಕೆ 
ರೂ. 30,೦೦೦/- ಮತ್ತು ಗಂಡು ಮಗುವಿನ ಜನನಕ್ಷೆ ರೂ.೭2೦,೦೦೦/- 
ಪಿಶು ಪಾಲನಾ ಸೌಲಭ್ಯ: 
ಅಂತ್ಯಕ್ರಿಯೆ ವೆಚ್ಚ : ರೂ.4,೦೦೦/- ಹಾಗೂ ಅನುರ್ರಹ ರಾಶಿ ರೂ.5೦,೦೦೦/-ಸಹಾಯಧನ 

10. ಶೈಕ್ಷಣಿಕ ಸಹಾಯಧನ (ಕಅಕೆ ಭಾಗ್ಯ): ಫಲಾನುಭವಿಯ ಇಬ್ಬರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ: 


ವಾರ್ಷಿಕ ಸಹಾಯ ಧನ 
ಕ್ರ.ಸಂ ತರಗತಿ (ಉತ್ತೀರ್ಣಕ್ಕೆ) ಹಣ್ಣು 
1. ನರ್ಸರಿ 3,000 4,000 
2. |1ರಿಂದ 4ನೇ ತರಗತಿ 3,000 4,000 
3. | 5 ರಿಂದ 8ನೇ ತರಗತಿ 5,೦೦೦ 6,00೦ 
4. |೨ ಹಾಗೂ 10ನೇ ತರಗತಿ 10,000 1,000 
5. | ಪ್ರಥಮ ಪಿಯುಸಿ ಮತ್ತು ದ್ವತೀಯ`.ಯುಸಿ 10,000 14,000 
6. | ಐಟಐ 12,00೦ 15,೦೦೦ 
7. | ಪದವಿ ಪ್ರತಿ ವಷ್ಷಣಕ್ಷೆ 15,೦೦೦ 2೦,೦೦೦ 
8. | ಸ್ಮಾತಕೋತ್ತರ ಪದವಿ ಸೇರ್ಪಡೆಗೆ 2೦,೦೦೦ 2೦,೦೦೦ 
ಪ್ರತಿ ವರ್ಷಕ್ಕೆ 2೦,೦೦೦ 25,೦೦೦ 
೨. | ಇಂಜನಿಯರಿಂಗ್‌ ಕೋರ್ಸ್‌ ಬಇ/ ಅ.ಟೆಕ್‌ ಸೇರ್ಪಡೆಗೆ 25,೦೦೦ 25,0೦೦ 
ಪ್ರತಿ ವರ್ಷಕ್ಷೆ 25,೦೦೦ 30,000 
10. ವೈದ್ಯಕೀಯ ಕೋರ್ಸ್‌ಗೆ ಸೇರ್ಪಡೆಗೆ 30,000೦ 30,000೦ 
ಪ್ರತಿ ವರ್ಷಕ್ಷೆ 40,00೦ 5೦,೦೦೦ 
1. | ಡಿಪ್ಲೋಮಾ 15,೦೦೦ 2೦,೦೦೦ 
12. | ಎಂ.ಟೆಕ್‌ / ಎಂ.ಇ 30,00೦ 35,೦೦೦ 
13. | ಎಂ.ಡಿ (ವೈದ್ಯಕೀಯ) 145,000 ೮ರ,೦೦೦ 
14. | ಪಿಹೆಚ್‌ಡಿ (ಪ್ರತಿ ವರ್ಷಕ್ಕೆ) ಗರಿಷ್ಠ ೦3 ವರ್ಷ 25,0೦೦ 30,00೦ 


10 


ವೈದ್ಯಕೀಯ ಸಹಾಯಧನ (ಕಾರ್ಮಿಕ ಆರೋಗ್ಯ ಭಾಗ್ಯ): ನೋಂದಾಲುತ ಫಲಾನುಭವಿ ಹಾಗೂ ಅವರ 
ಅವಲಂಭತರಿಗೆ ರೂ.3೦೦/- ರಿಂದ ರೂ.10,೦೦೦/-ವರೆಗೆ 


. ಅಪಘಾತ ಪರಿಹಾರ: ಮರಣ ಹೊಂದಿದ್ದಲ್ಲಿ ರೂ.5ರ,೦೦,೦೦೦/-, ಸಂಪೂರ್ಣ ಶಾಶ್ವತ ದುರ್ಬಲತೆಯಾದಲ್ಲೆ - 


ರೂ.2,೦೦,೦೦೦/- ಮತ್ತು ಭಾಗಶಃ ಶಾಶ್ವತ ದುರ್ಬಲತೆಯಾದಲ್ಲ ರೂ.1,೦೦,೦೦೦/- 


. ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ (ಕಾರ್ಮಿಕ ಚಿಕಿತ್ಸಾ ಭಾಗ್ಯ): ಹೃದ್ರೋಗ, ಕಿಡ್ನಿ ಜೋಡಣೆ, ಕ್ಯಾನ್ಸರ್‌ ಶಸ್ತಚಿಕಿತ್ರೆ, . ' 


ಕಣ್ಣಿನ ಶಸ್ತಚಕಿತ್ಸೆ, ಪಾರ್ಪವಾಯು. ಮೂಳೆ ಶಸ್ತಜಿಕಿತ್ಸೆ ಗರ್ಭಕೋಶ ಶಸ್ತಚಕಿತ್ಸೆ, ಅಸ್ತಮ ಚಿಕಿತ್ಸೆ ಗರ್ಭಪಾತ 
ಪ್ರಕರಣಗಳು, ಪಿತ್ತಕೋಶದ ತೊಂದರೆಗೆ ಸಂಬಂಧಿತ ಚಿಕಿತ್ಸೆ, ಮೂತ್ರ ಪಿಂಡದಲ್ಲನ ಕಲ್ಲು ತೆಗೆಯುವ ಚಿಕಿತ್ಸೆ, ಮೆದುಅನ 
ರಕ್ತಸ್ರಾವದ ಚಿಕಿತ್ಸೆ, ಅಲ್ಪರ್‌ ಚಿಕಿತ್ಸೆ ಡಯಾಅಸಿಸ್‌ ಚಿಕಿತ್ಸೆ, ಕಿಡ್ನಿ ಶಸ್ತ್ರಚಿಕಿತ್ಸೆ, ಇ.ಎನ್‌.ಟ. ಚಿಕಿತ್ಸೆ ಮತ್ತು ಶಸ್ತ ಸ್ತಚಕಿತ್ಸೆ, 
ನರರೋಗ ಶಸ್ತ್ರಚಿಕಿತ್ಸೆ, ವ್ಯಾಸ್ಟ್ಯೂಲರ್‌ ಶಸ್ತ್ರಚಿಕಿತ್ಸೆ, ಅನ್ನನಾಳದ ಚಿಕತ್ಜೆ ಮತ್ತು ಶಸ ಪಚಕಿತೆ, ಕರುಳನ ಶಸ್ತ ಸ್ವಚಕಿತೆ. ಸ್ತನ 
ಸಂಬಂಧಿತ ಚಿತೆ ಮತ್ತು ಶಸ್ತ ಸ್ವಚಿಕಿತ್ಸೆ, ಹರ್ನಿಯ ಶಸ್ತ ಸ್ವಚಕಿತ್ತೆ, ಅಪೆಂಡಿಕ್ಸ್‌ ಶಸ್ತ್ರಚಿಕಿತ್ಸೆ, ಮೂಳೆ ಮುರಿತ/ಡಿಸ್‌ಲೊಕೇಪನ್‌ 
ಚಿಕಿತ್ಸೆ, ಇತರೆ ಔದ್ಯೋಗಿಕ ಖಾಯಿಲೆಗಳ ಚಿಕಿತ್ಲೆಗಳಗೆ ರೂ.2,೦೦,೦೦೦/- -ವರೆಗೆ 


. ಮದುವೆ ಸಹಾಯಧನ (ಗೃಹ ಲಕ್ಷ್ಮೀ ಬಾಂಡ್‌): ಫಲಾನುಭವಿ ಅಥವಾ ಅವರ ಇಬ್ಬರು ಮಕ್ಷಳ ಮದುವೆಗೆ ತಲಾ 


ರೂ.50,00೦೦/- 


- LPG ಸಂಪಕ ಸೌಲಭ್ಯ (ಕಾರ್ಮಿಕ ಅನಿಲ ಭಾಗ್ಯ): ಅನಿಲ ಸಂಪರ್ಕದೊಂದಿಗೆ ಎರಡು ಬರ್ನರ್‌ ಸ್ಟೌವ್‌ 
. ಚಿಎಂಟಸಿ ಬಸ್‌ ಪಾಸ್‌ ಸೌಲಭ್ಯ: ಬೆಂಗಳೂರು ಮಹಾನಗರ ಪಾಲಕೆ ಪ್ಯಾಪ್ಪಿಯಲ್ಲ ಕೆಲಸ ಮಾಡುತ್ತಿರುವಂತ'ಹ / 


ವಾಸಸ್ಥಳದಿಂದ ಬೆಂಗಳೂರಿಗೆ ಪ್ರಯಾಣಿಸುವ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ 


. WO A ಬಸ್‌ ಪಾಸ್‌ನ ಸೌಲಭ್ಯ: ರಾಜ್ಯದಾದ್ಯಂತ ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ನೋಂದಾಯುತ ಕಾರ್ಮಿಕರ 


ಇಬ್ಬರು ಮಕ್ಷಳಗೆ ( ಶೇ ಯೋಜನೆಯನ್ನು ಜಾರಿಗೊಆಸಲಾಗುತ್ತಿದೆ) 


18.ತಾಂು ಮಗು ಸಹಾಯ ಹಸ್ತ: ಮಹಿಳಾ ಫಲಾನುಭವಿಯು ಮಗುವಿಗೆ ಜನ್ಯ ನೀಡಿದ ಸಂದರ್ಭದಲ್ಲ ಆಕೆಯ ಮಗುವಿನ 


ಶಾಲಾ ಪೂರ್ವ ಶಿಕ್ಷಣ ಮತ್ತು ಪೌಷ್ಟಿಕತೆಗಾಗಿ ಮಗುವಿಗೆ ಮೂರು ವರ್ಷಗಳು ತುಂಬುವವರೆಗೆ ವಾರ್ಷಿಕ 
ರೂ.6,00೦೦/- ಗಳ ಸಹಾಯಧನ. 


ಬ 


11 


ಕರ್ನಾಟಕ ವಿಧಾನ ಪರಿಷತಿನ ಸದಸ್ಯರಾದ ಶ್ರೀ ಪ್ರಕಾಶ್‌ ರಾಥೋಡ್‌ (ನಾಮ ನಿರ್ದೇಶನ ಹೊಂದಿದವರು) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ಲೆ ಸಂಖ್ದೆ: 34 ಕ್ಕೆ 
ಅನುಬಂಧ-3 
2007 ರಿಂದ ಆಗಸ್‌-2020 ರವರೆಗೆ ಕಲ್ಯಾಣ ಮತು ಸಾಮಾಜಕ ಭದ್ರತಾ ಸೌಲಭ್ಯಗಳಡಿಯಲ್ಲಿ ವಿತರಿಸಲಾದ ವರ್ಷವಾರು ಸೌಲಭ್ಯಗಳ ವಿವರಗಳು 
2007-08 ರಿಂದ 2012-13 2013-14 ರಿಂದ 
Re, ಈ, [ ಟು 
ಲಭ್ಯ ಪವರ ನ eee 2018-19 2019-20 2020-21 ಒಟ್ಟು 
ಸಂಖ್ಯೆ ಮೊತ್ತ ಸಂಖ್ಯೆ ಮೊತ್ತ ಸಂಖ್ಯೆ ಮೊತ್ತ ಸಂಖ್ಯೆ ಮೊತ್ತ ಸಂಖ್ಯೆ ಮೊತ್ತ ಸಂಖ್ಯೆ ಮೊತ್ತ 
ಶೈಕ್ಷಣಿಕ 2,595,57 
ಈ 271,704,560 ಹೂ 
ಧನಸಹಾಯ 10,896 | 27,679,600 | 227,489 | 1,038,126,292 | 95,637 | 533,279,365 | 125,403 | 724,788,917 | 38307 497,732 | a 
ಮದುಷ 2126 | 15,160,000 | 23,514 | 1,161,415,000 | 11,380 | 475575000 | 10966 | 35,5560 | 4035 | 35500000 T2205 35060 
ಧನಸಹಾಯ 6,000 
ಅಂತ್ಯ ಸಂಸ್ಕಾರಕ್ಕೆ | 1376 | 20,921,000 | 6368 | 3505 20 T I T3 198,641,000 | 1,077 | 58,423,000 | 14703 | 723721, 
ವೆಚ್ಚ 619 
ಪ್ರಮ 23 | $10426 | 2272 | S55 3530 12,829,473 778 22668307 11,187,038 | 4157 | 118771, 
ವೈದ್ಯಕೀಯ 627 
ಅಪಘಾತ 195 1477770 |S 233774260 58 13,781,000 116 31957000 9,980,000 633 | 960700 
ಪರಿಹಾರ 00 
ಹಕಗ 365 | 2192000 | 167 | 24721500 532 $7160.000 572 77,930,174 465,000 3191 | 484686 
ಧನಸಹಾಯ 74 
ವೈದ್ಯೋಹ್‌ ಪ್‌ 772,750 28 50 752 5308 95 2019.557 2135740 | 1456 | 110557 
93 
ಉಪಕರಣ 3 14,890 17 85,000 0 0 0 0 0 20 99,890 
ಖರೀದಿಗೆ ಸಾಲ 


759 


9,131,000 


5೨20 


12 


627 


12,052,000 23,026,000 | 241 | 12974000 | 2147 | 57,1830 
00 
ಮರ್ಬ್‌ತೆ 0 0 1] 1,608,000 7 1,214,000 18 2,999,000 5 1,130,000 41 | 6,95100 
ಪಿಂಚಣಿ 0 
ಅನಿಲ ಭಾಗ್ಯೆ 0 0 0 20,000,000 | 4,055 0 0 0 0 0 4,055 | 20,000,0 
ಶ್ರಮ ಸಾಮರ್ಥ್ಯ | 9 0 1854 | 83,995.48] | 3,157 | 56972953 | 623 | 90,170,239 0 0 5,634 | 231138, 
ಬಿಎಂಟಿಸಿ ಬಸ್‌ 0 0 4598 53,073,3 
ಪಾಸ್‌ 0 0 0 52,479,000 | 1,602 0 2996 | 594,300 ' 00 
ಪಸ್‌್‌್‌ಥ್ಯ y P 5 129 | 760000, 
0 0 0 0 0 0 5,129 | 760,000,000 9 000 
ಶಿಶು ಪಾಲನಾ 5,000,00 
ಕೇಂದ್ರಗಳ 0 0 0 0 0 0 501 3,000,000 W NE 501 © 
್ಥ 
693,31,4 
232,53,90,49 | 44,214 | 46,99,89,338 | 5,95,997 nl, 
15,973 | 8,95,92,249 | 2,64,414 | 281,01,37,740 | 1,19,898 | 123,80,38,489 | 1,51,498 | ae £30 
ಕ್‌ 
ರ್ಶಿ 
ಫರ್ಕಾರಡೆ ಉಪ ಕಾರ್ಯದ 


13 


ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಪ್ರಕಾಶ್‌ ರಾಥೋಡ್‌ (ನಾಮ ನಿರ್ದೇಶನ 
ಹೊಂದಿದವರು) ಅವರ ಚುಕ್ಕೆ ಗುರುತಿಲದ ಪಶ್ನೆ ಸಂಖ್ಯೆ: 34 ಕ್ಕೆ 


ಅನುಬಂಧ-4(ಎ) 
ಕಾರ್ಮಿಕ ಕಲ್ಯಾಣ ಯೋಜನೆಗಳ ಅಡಿಯಲ್ಲಿ ನೀಡುವ ಧನ ಸಹಾಯದ ವಿವರಗಳು 


ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹ ಧನ ಸಹಾಯ : ಕನಿಷ್ಠ ರೂ. 3,000/-ಗಳಿಂದ ಗರಿಷ್ಠ ರೂ. 10,000/- 
ವರೆಗೆ. 


ಕಾರ್ಮಿಕರಿಗೆ ವೈದ್ಯಕೀಯ ನೆರವು : ಕನಿಷ್ಠ ರೂ. 500/- ಗಳಿಂದ ಗರಿಷ್ಠ ರೂ.10,000/- ವರೆಗೆ. 
ಕಾರ್ಮಿಕರ ಅಪಘಾತ ಧನ ಸಹಾಯ : ಕನಿಷ್ಠ ರೂ. 1,000/- ಗಳಿಂದ ಗರಿಷ್ಠ ರೂತ3,000- ವರೆಗೆ. 
ಮೃತ ಕಾರ್ಮಿಕನ ಅಂತ್ಯ ಸಂಸ್ಕಾರಕ್ಕೆ ಧನ ಸಹಾಯ : ರೂ.5,000/- 


ವಾರ್ಷಿಕ ವೈಷೃಕೀಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳುವ ಟ್ರೇಡ್‌ ಯೂನಿಯನ್‌ /ಸಂಸ್ಥೆಗಳಿಗೆ ಧನಸಹಾಯ : 
ಗರಿಷ್ಠ ರೂ. 30;000/- 


ವಾರ್ಷಿಕ ಸ್ರೇಡಾ. ಕೂಟ ಹಮ್ಮಿಕೊಳ್ಳುವ ನೊಂದಾಯಿತ ಕಾರ್ಮಿಕ ಸಂಘಗಳಿಗೆ ಧನಸಹಾಯ: 


ಗರಿಷ್ಠ ರೂ. 50,000/- . 


ಖರ್‌ 
ನ೫ಂ್ನಾ ವಿಲ್‌. ಮಾಲು 


- ಉಪ ಕಾರ್ಯದರಿ 
ನಾರ್ಮೀಕ ಇಲಾಖೆ 


14 


ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಪ್ರಕಾಶ್‌ ರಾಥೋಡ್‌ (ನಾಮ ನಿರ್ದೇಶನ 


] 


ಹೊಂದಿದವರು) ಇವರ ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ: 34 ಕ್ಕ 


ಅನುಬಂಧ-4(ಬಿ) 


ಸಸಂ ವರ್ಷ 

1 ಯೋಜನೆಗಳ ವವರ ಫೆಲಾನುಭವಿ ಸಂಖ್ಯೆ ಮೊತ್ತ ರೊ. 

2 | ಶೈಕ್ಷಣಿಕ ಪ್ರೋತ್ಲಾಹ ಧನ ಸಹಾಯ 26,257 10,51,98,000 

3 ವೈದ್ಯಕೀಯ ನೆರವು 5 45,252 
ಮೃತೆ ಕಾರ್ಮಿಕನ ಅಂತ್ಲೆ ಸಂಸ್ಪಾರಕ್ಕ ಧನ 

4 p ; ಸಂಸ್ಕಾರಕ್ಕ ಧ 295 14,75,000 
ಸಹಾಯ. 

57 ವೈದ್ಯಕೀಯ ತಪಾಸಣಾ 3ರ 400 (2 ಸಂಘಟನೆ) 60,000 

600 (2 ಸಂಘಟನೆ) 
6 ವಾರ್ಷಿಕ ಕ್ರೀಡಾ ಚಟುವಟಿಕೆ 1,00,000 
600 
¥ ವಾರ್ಷಿಕ ಕ್ರೀಡಾ ಚಟುವಟಿಕೆ 1,00,000 
(2 ಸಂಘಟನೆ) 

ಒಟ್ಟು 27,557 10,68,78,252 


ಸಂಧ್ಲಾ ಎಲ್‌. ನಾಯಕ್‌ 
ಬೆಶಿ 


ಉಪ ಕಾರ್ಯದರ್ಶಿ 


ಸಾರ್ನ್ಮಿಕ ಇಲಾಖೆ 


ಸರ್ಕಾ 


15 


ಜಿಲ್ಲಾವಾರು ಪ್ರಧಾನ ಮಂತ್ರಿ ಶಮಯೋಗಿ ಮಾನ್‌ಧನ್‌ ಯೋಜನೆ ಮತ್ತು ಎನ್‌.ಪಿ.ಎಸ್‌ ಟ್ರೇಡಸ್‌ 


ದಿನಾಂಕ: 18/09/2020ರವರೆಗೆ 
ಅನುಬಂಧ-5 


~ 


ಯೋಜನೆಗಳಡಿ ಸಾಧನೆ 


3 ಜಿಲೆಯ ಹೆಸರು ಪಿ.ಎಂ-ಎಸ್‌.ವೈ.ಎಂ 
ಸಂ [3 
ಸಾಧನೆ 
1 ಬಾಗಲಕೋಟೆ ಸಾ 
2 ಬೆಳಗಾವ ಮ 
| ಭಸ್ಳಾದಿ ET) 
4 ಬೆಂಗಳೂರು ಗ್ರಾಮಾಂತರ ವ 
5 ಬೆಂಗಳೊರು ನಗರ KF 
‘ kid 3358 
y ಜಾನುರಜನಗತ 1684 
4 i 2648 
್ಲ ಚಿಕ್ಕಮಗಳೂರು ಗ 
ue ಬಿಗು 3536 
dl ದಕ್ಷಿಣಕನ್ನಡ FT 
12 ದಾವಣಗೆರೆ 385 
ಭಟ ಧಾರವಾಡ 7) 
kg ಗೆಡೆಗೆ 2846 


